72 


ಮಕ್ಕಳಲ್ಲಿ ಪೌರತ್ಸ್ನದ ಮೌಲ್ಯಗಳನ್ನು ಬೆಳೆಸುವುದು 


ರಾಧಿಕಾ ರಾಜ್‌ನಾರಾಯಣ್‌ 


ನಾನು ನಾಲ್ದು ವರ್ಷಗಳ ಕಾಲ (2೦1೦-2೦13) ಚಿಲ್ಪನ್ಸ್‌ 
ಮೂವ್‌ಮೆಂಟ್‌ ಫಾರ್‌ ಸಿವಿಕ್‌ ಅವೇರ್‌ನೆಸ್‌ (ಪಿ.ಎಂ.ಸಿ.ಎ) 
ಸಂಸ್ಥೆಯಲ್ಲಿ ಸ್ಟಯಂಸೇವಕಯಾಗಿಡದ್ದೆ. ಖಾಸಗಿ ಶಾಲೆಗಳ ನಗರ 
ಸ್ರಯಂಸೇವಕರಾಗಿ, ಆ ಶಾಲೆಗಳ ನೇ ತರಗತಿಮಕ್ನಳಗೆ 
ಸಾಪ್ತಾಹಿಕ ತರಗತಿಗಳನ್ನು ತೆಗೆದುಕೊಳ್ಳುವುದು ನಮ್ಮ 
ಕೆಲಸವಾಗಿತ್ತು. ಇದು ಮಕ್ಷಳು ಸ್ವಯಂಪ್ರೇರಿತರಾಗಿ ಸೇರಿದ್ದ ಸಬ್‌ 
ಆಗಿತ್ತು. ಸಾಮಾನ್ಯವಾಗಿ 15ರಿಂದ 2೦ ವಿದ್ಯಾರ್ಥಿಗಳು ಇದರಲ್ಲಿ 
ಸೇರಿಕೊಳ್ಳುತ್ತಿದ್ದರು. ಅವರಿಗೆ ನಾವು ಪರಿಚಯುಸುತ್ತಿದ್ದ 
ಪರಿಕಲ್ಪನೆಗಳೆಂದರೆ: 


*  ಕಾಳಜ: ಆರಂಭದಲ್ಲ, ನಮ್ಮ ಸುತ್ತಮುತ್ತಅನ ಕುರಿತು, ನೀರು, 
ವಿದ್ಯುಚ್ಛಕ್ತಿ ಪೋಲು ಮಾಡುವುದು ಕಸ ಹಾಕುವುದು ಇತ್ಯಾದಿ. 
ಈ ಎಲ್ಲವುಗಳಲ್ಲ ಹೇಗೆ ಬದಲಾವಣಿೆತರಬೇಕು ಎನ್ನುವ ಕುರಿತು 
ಪ್ರಾಯೋಗಿಕ ಚಟುವಟಕೆಗಳೊಂದಿಗೆ; ನಂತರ ಪರಿಸರ ಮತ್ತು 
ಬಾಲಕಾರ್ಮಿಕ, ಇತ್ಯಾದಿ ಕುರಿತು. 


* ಸಹಬಾಳ್ವೆ: ಹೇಗೆ ಪಕ್ಷಪಾತ ಮತ್ತು ಪೂರ್ವಾಗ್ರಹವನ್ನು ದೂರ 
ಮಾಡಬೇಕು ಮತ್ತು ವಿವಿಧ ವ್ಯಕ್ತಿಗಳೊಂದಿಗೆ ಹೇಗೆ 
ಬದುಕಬೇಕು ಎನ್ನುವ ಕುರಿತ ನಡವಳಕೆಗಳು. 


* ಸಹಕಾರ: ಬದಲಾವಣಿ ತರುವುದಕ್ಷಾಗಿ ಶಾಲೆ ಅಥವಾ ಸ್ಥಳೀಯ 
ಸರ್ಕಾರಿ ಸಂಸ್ಥೆಗಳು ಮುಂತಾದವುಗಳ ಅಧಿಕಾರಿಗಳ ಜೊತೆ 
ಹೇಗೆ ವರ್ತಿಸಬೇಕು ಎಂಬ ಚಟುವಟಕೆಗಳನ್ನು ಇದು 
ಒಳಗೊಂಡಿದೆ. 


* ಎದುರಿಸುವುದು: ಅಧಿಕಾರಿಗಳಗೆ ಸಲ್ಪಸಿದ ನಿರಂತರ ಮನವಿ 
ಮತ್ತು ಪ್ರಾತಿನಿಧಿತ್ವ್ತವು ಫಲ ನೀಡದೆ ಇದ್ದಾಗ ಹೇಗೆ 
ಪ್ರತಿಭಟಸಬೇಕು ಮತ್ತು ಅವರನ್ನು ಹೇಗೆ ತಾಳ್ಮೆಯಿಂದ 
ಎದುರಿಸಬೇಕು ಎನ್ನುವುದನ್ನು ಇದು ಒಳಗೊಂಡಿದೆ. 


ಇದರೊಂದಿಗೆ, ಪ್ರಜಾತಾಂತ್ರಿಕತೆಯ ತತ್ವಗಳು, ಹಕ್ಷುಗಳು ಮತ್ತು 
ಜವಾಬ್ದಾರಿಗಳನ್ನು ತಿಆಸಿಕೊಡಲಾಗುತ್ತದೆ. ಚಟುವಟಕೆಗಳು. 
ಪ್ರಾಯೋಗಿಕ ಉದಾಹರಣಿಗಳು, ಕಥೆಗಳು ಮತ್ತು ಚಲನಚಿತ್ರಗಳು 
ಇತ್ಯಾದಿಗಳ ಮೂಲಕ ಈ ಎಲ್ಲಾ ಪರಿಕಲ್ಪನೆಗಳನ್ನು ಮಕ್ಷಳಲ್ಪ 
ಮೂಡಿಸಲಾಗುತ್ತದೆ... ಈ ವಿಚಾರಗಳ ಕುರಿತು ಇತರ 
ವಿದ್ಯಾರ್ಥಿಗಳಲ್ಲ ಜಾಗ್ಯೃತಿ ರೂಪಿಸುವುದಕ್ಷಾಗಿ. ಮಕ್ಕಳು ಶಂ 
ವಿಷಯಗಳ ಕುರಿತು ತಮ್ಮ ಶಾಲೆಗಳಲ್ಲ ಪ್ರಚಾರವನ್ನು 
ಕೈಗೊಳ್ಳುತ್ತಾರೆ. 


ಕಾರ್ಯವಿಧಾನ 
ಹೆಚ್ಚನ ವಿದ್ಯಾರ್ಥಿಗಳಲ್ಲ ವಾನು ಕಂಡಪ್ಪಭಾವವೆಂದರೆ, ಅವರು 


ಮಾತನಾಡಲು ಹಿಂಜರಿಯುತ್ತಾರೆ. ಕುಟುಂಬದ ಸದಸ್ಯರು ಮತ್ತು 
ಶಿಕ್ಷಕರು. ಅವರು "ತಿರುಗಿಸಿ ಮಾತನಾಡಬಾರದು' ಅಥವಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಇ 
5 
[C 


ಪ್ರಶ್ನೆಗಳನ್ನು ಕೇಳಬಾರದು ಎಂಬ ಚೌಕಟ್ಟನೊಳಗೆ ಮಕ್ಕಳನ್ನು 
ಬೆಳೆಸಿರುತ್ತಾರೆ ಎನ್ನುವುದು ನನ್ನ ಅನುಭವವಾಗದೆ. ಈ 
ಹಿಂಜರಿಕೆಯಿಂದ ಅವರನ್ನು ಹೊರತರಲು ಅನೇಕ ವಾರಗಳು 
ಬೇಕಾಲಯುತು. 


ವಾವು ತಿಆಹೇಕಲು ಇಚ್ಛಿಸಿದ್ದ ಪರಿಕಲ್ಪನೆಗಳನ್ನು ಬೋಧಿಸಲು 
ಯಶಸ್ವಿಯಾದ ವಿಧಾನವೆಂದರೆ, ಈ ಪರಿಕಲ್ಲನೆಗಳಗೆ ಸಂಬಂಧಿಸಿದ 
ಚಟುವಟಕೆಗಳನ್ನು ಅವರ ಕುಟುಂಬದ ಸದಸ್ಯರ ಜೊತೆಗೆ 
ನಿರ್ವಹಿಸಲು ಹೇಳುವುದು. ಉದಾಹರಣೆಗೆ, ಹಲ್ಲುಜ್ಜುವ ವೇಶೆ 
ನಲ್ಲಯನ್ನು ತೆರೆದಿಡದೆ ನೀರನ್ನು ಉಳಸುವುದು: ತಮ್ಮೊಳಗೆ, ಅವರ 
ಕುಟುಂಬದಲ್ಲ. ಶಾಲೆಯಲ್ಲ ಮತ್ತು ನೆರೆಹೊರೆಯಲ್ಲಿ ಉಂಟಾದ 
ಬದಲಾವಣೆಯನ್ನು ಬರೆದಿಡಲು ದಿನಚರಿ ಪುಸ್ತಕವನ್ನು ಇಡುವುದು 
ಇತ್ಯಾದಿ. ಇನ್ನೊಂದು ವಿಧಾನವೆಂದರೆ, ಇದೇ ಪರಿಕಲ್ಪನೆಗಳನ್ನು 
ಅವರು ಇತರ ಮಕ್ಕಳಗೆ ಕಅಸುವಂತೆ ಮಾಡುವುದು. ಈ 
ಅಭ್ಯಾಸವು ಮಗುವಿನ ಮನಸ್ಸಿನಲ್ಲ ಚೆನ್ನಾಗಿ ಅಚ್ಚೊತ್ತಿದೆ 
ಎಂಬುದನ್ನು ವಾನು ಕಂಡುಕೊಂಡೆ. ಆದರೆ ಈ ವಿಧಾನವು ಹರಿಯ 
ವಿದ್ಯಾರ್ಥಿಗಳಗಿಂತಲೂ (ಪಿ.ಎಂ.ಸಿ.ಎ ಕ್ಲಬ್‌ ಸದಸ್ಯರ ಸಹ- 
ಪಾಠಿಗಳು) ಕರಿಯ ವಿದ್ಯಾರ್ಥಿಗಳಲ್ಲ ಹೆಚ್ಚು ಪರಿಣಾಮ- 
ಕಾರಿಯಾಗಿರುತ್ತದೆ. 


ಸಮಾನವಯಸ್ಥರ ಒತ್ತಡ 


ನಾನು ತರಗತಿಯ ವೇಳೆ ಕಂಡುಕೊಂಡಂತೆ, ಮಕ್ಕಳು 13ನೇ 
ವಯಸ್ಸಿಗೆ ಕಾಅಡುವ ಹೊತ್ತಿಗೆ ಅವರಲ್ಲ ಒಳ್ಳೆಯ ಮತ್ತು ಕೆಟ್ಟ 
ಅಭ್ಯಾಸಗಳೆರಡೂ ಬೆಳೆದು ಜಟ್ಪರುತ್ತವೆ ಎಂಬುದು ನನ್ನು 
ನಂಜಕೆಯಾಗಿದೆ. ಹದಿಹರೆಯದ ಬಂಡಾಯವೂ ಕಾಣಸಿಗುತ್ತದೆ. 
ಉತ್ತಮ ನಾಗರಿಕ ವರ್ತನೆಯ ಸಿದ್ಧಾಂತಗಳನ್ನು ಅವರು 
ಅನುಸರಿಸುವಂತೆ ಮಾಡುವುದು ತುಂಬಾ ಕಷ್ಟದ ಕೆಲಸ. 
ಉದಾಹರಣೆಗೆ, ವಾಹನ ಚಾಲನಾ ಪರವಾನಗಿ ಇಲ್ಲದೆ ಅವರು ದ್ವಿಚಕ್ರ 
ವಾಹನ ಚಲಾಲಯುಸಲಬಾರದು ಎಂದು ಹೇಳುವುದು. ಸಮಾನ- 
ವಯಸ್ಥರ ಒತ್ತಡ ಮತ್ತು ಆ ಪ್ರಭಾವಿ ಸಣ್ಣ ಪಂಗಡದೊಂದಿಗೆ 
ಗುರುತಿಸಿಕೊಳ್ಳುವ ಇಚ್ಛೆಯು, ಈ ಉತ್ತಮ ಪೌರತ್ವದ 
ಮಾರ್ಗದರ್ಶನ ಸೂತ್ರಗಳನ್ನು ನಿರ್ಲಕ್ಷಿಸುವಂತೆ ಮಾಡುತ್ತದೆ. ನನ್ನ 
ಕೆಲವು ಸಹೋದ್ಯೋಗಿಗಳು, ತಮ್ಮ ಮಕ್ಕಳನ್ನು ಮನವೊಲಸಿ, 
ಪುಸಲಾಯುಸಿ ಅಥವಾ ಬೆದರಿಸಿ ಅವರು ಕಾನೂನು ಸಮ್ಮತ 18ನೇ 
ವಯಸ್ಸಿನೊಳಗೆ ಮೋಟಾರು ವಾಹನವನ್ನು ಚಲಾಯುಸದಂತೆ 
ಮಾಡುವಷ್ಟರಲ್ಲ ಸೋತು ಸುಣ್ಣವಾಗುತ್ತಿದ್ದರು. 


ಸಮಾನವಯಸ್ಸರ ಒತ್ತಡವು ಇತರ ಖಣಾತ್ಕಕ ವಿಧಗಳಲ್ಲಿಯೂ 
ಕೆಲಸ ಮಾಡುತ್ತದೆ. ಸಿ.ಎಂ.ಸಿ.ಎ ಕ್ಷಜ್ಣನ ಮಕ್ಕಳು ಅವರ ಕ್ರೀಡಾ 
ಅಥವಾ ವಾರ್ಷಿಕ ದಿನಾಚರಣೆಯ ಸಂದರ್ಭದಲ್ಲ ಎಲ್ಲೆಂದರಲ್ಪ 
ತ್ಯಾಜ್ಯ ಎಸೆಯುವ ಬಗ್ಗೆ ಜಾಗ್ಯೃತಿ ಅಭಿಯಾನವನ್ನು ನಡೆಸಿದರೆ 
ಇತರ ಸಹಪಾಠಿಗಳು ಅವರನ್ನು ಮೂದಲಸುತ್ತಿದ್ದರು. ನಂತರ 
ಅವರು ತಲೆ ಕೆಳಗೆ ಮಾಡಿ, "ಓಹ್‌, ನೀನು ಸಿ.ಎಂ.ಸಿ.ಎ.ಯವನುಃ; 


ಕಾಗದದಕಸವನ್ನು ನೀನೇ ಹೆಕ್ಕು' ಎಂದು ಉಳದ ಮಕ್ಕಳು ತಮ್ಮನ್ನು 
ರೇಗಿಸುತ್ತಿದ್ದರು ಎಂದು ನನ್ನ ಬಳ ಹೇಳುತ್ತಿದರು. 


ಇನ್ನೊಂದು ಅತಿದೊಡ್ಡ ಹಿನ್ನಡೆ ಎಂದರೆ, ಯಾವುದೇ ಸಲಹೆಗಳಗೆ 
ಕೆಲವು ಪೋಷಕರ, ಮುಖ್ಯವಾಗಿ ತಂದೆಯ ಕಟುವಾದ ಪ್ರತಿಕ್ರಿಯೆ. 
ಮಕ್ಷಳನ್ನು ಪೋಷಕರ ಭೀತಿಯಲ್ಲ ಬೆಕೆಸಲಾಗುತ್ತದೆ. ಹೀಗಾಗಿಯೇ 
ಈ ವಿಷಯವನ್ನು ಇನ್ನೊಮ್ಮೆ ಪ್ರಸ್ತಾಪಿಸಲು ಇವರು ಹಿಂದೇಟು 
ಹಾಕುತ್ತಾರೆ. ಆದರೆ ಆಳವಾಗಿ ಬೇರೂರಿರುವ ಈ ಅಭ್ಯಾಸಗಳು 
ಅಥವಾ ಅವರ ಪೋಷಕರು, ಸ್ನೇಹಿತರ ಪ್ರತಿರೋಧದ 
ನಡುವೆಯೂ, ಸುಮಾರು ಒಂದು ವರ್ಷದ ಅವಧಿಯೆಲ್ಲ 
ಗಮನಾರ್ಹ ಸಂಖ್ಯೇಯ ವಿದ್ಯಾರ್ಥಿಗಳು ಬದಲಾಗಿದ್ದಾರೆ ಹಾಗು 
ತಮ್ಮ ಸುತ್ತಅನ ಜನರನ್ನು ಸಹೆ ಬದಲಾಯುಸಿದ್ದಾರೆ. 


ಅಭ್ಯಾಸಗಳನ್ನು ಬದಲಾಲುಸುವುದು ಮತ್ತು ಸಣ್ಣ ಉಪಕ್ರಮಗಳು 


ಬದಲಾವಣಿಯ ಉದ್ದೇಶದಿಂದ ಇಡೀ ಒಂದು ವರ್ಷ ಅವರನ್ನು 
ಇಷ್ಟು ಸಿದ್ಧಪಡಿಸಿದರೂ, ಶಾಲೆಯ ಡೆಸ್ಸುಗಳಲ್ಲ ತಮ್ಮ ಹಸ್ತಾಕ್ಷರ 
ಗೀಚಿ ಅವುಗಳ ಅಂದಗೆಡಿಸುವುದು, ನೀರು ಪೋಲು ಮಾಡುವುದು 
ಇತ್ಯಾದಿ ಸಣ್ಣಸಣ್ಣ ಅನಪೇಕ್ಷಿತ ಅಭ್ಯಾಸಗಳು ಒಂದು ಹಂತದಲ್ಪ 
ಹತಾಶೆಯತ್ತ ತಳ್ಳದವು. ಒಂದು ದಿನ ನಾನು ಸಂಪೂರ್ಣವಾಗಿ 
ವಿಘಲಳಾಗಿದ್ದೇನೆ ಎಂದು ನಿರಾಶೆಯಿಂದ ಹೊರನಡೆದಾಗ, 
ಿ.ಎಂ.ಸಿ.ಎ ಸ್ನಜ್ಣನ ಕೆಲವು ಮಕ್ಷಳು ನನ್ನ ಹಿಂದೆ ಓಡಿ ಬಂದರು. 
"ಮೇಡಂ, ಶಾಲೆಯ ಪಕ್ಷದಲ್ಲಿ ಒಂದು ಮನೆ ಇದ್ದು ಅಲ್ಪ 
ಕೊಳವೆಯುಂದ ಸಾಕಷ್ಟು ನೀರು ಹರಿದು ಹೋಗುತ್ತಿದೆ. ನಾವು ಅಲ್ಲಗೆ 
ಹೋಗಿ ಏನಾದರೂ ಮಾಡಲು ಅವರಿಗೆಹೇಳೋಣವೇ?' 
ಹೀಗಂದಾಗ, ನನ್ನ ಕಣ್ಣುಗಳನ್ನು ನಣೇ ನಂಬಲಾಗಲಲ್ಲ. "ಹೌದು. 
ಖಂಡಿತವಾಗಿಯೂ. ಆದರೆ ಸಭ್ಯತೆಯಿಂದ ವರ್ತಿಸಿ ಹಾಗು ಒಟ್ಟಿಗೆ 
ಹೋಗಿ' ಎಂದು ನಾನು ಅವರಿಗೆ ಹೇಆ ಅವರು ವಾಪಸ್‌ ಬರುವ 
ತನಕ ಕಾದು ನಿಂತೆ. ಹತ್ತು ನಿಮಿಷಗಳಕಲ್ಪ. ನೀರು ಹರಿಯುವುದು 
ನಿಂತಿರುವುದನ್ನು ಮತ್ತು ಮಕ್ಕಳು ಗೆಲುವಿನ ನಗೆ ಜರಿ ವಾಪಸ್‌ 
ಬರುತ್ತಿರುವುದನ್ನು ನಾನು ಗಮನಿಸಿದೆ. ಸಾಕಷ್ಟು ಉತ್ಸಾಹದಿಂದ, 
ಅಲ್ಲ ಏನು ನಡೆಯಿತು ಎಂಬುದನ್ನು ಅವರು ನನಗೆ ವಿವರಿಸಿದರು. 
ಮಾಲೀಕರು ಪಂಪ್‌ನ ಸ್ವಿಚ್‌ ಆನ್‌ ಮಾಡಿ ಎಲ್ಲೋ ಹೋಗಿದ್ದರು. 
ಆದರೆ ಅದೃಷ್ಟವಶಾತ್‌ ಅಲ್ಪ್ಲನ ವಾಚ್‌ಮನ್‌ ಸ್ಥಳದಲ್ಲೇ ಇದ್ದರು 
ಹಾಗು ಆ ವಾಚ್‌ಮನ್‌ನ ಮನಪೊಲಸಿ ಪಂಪ್‌ನ ಸ್ಟಿಚ್‌ ಅನ್ನು ಆಫ್‌ 
ಮಾಡಿಸುವಲ್ಲ ಅವರು ಯಶಸ್ವಿಯಾದರು. ಇದು ತುಂಬಾ 
ಸಾಮಾನ್ಯ ಘಟನೆಯಾಗಿದ್ದರೂ. ಯುವ ನಾಗರಿಕರಾಗಿ ಹೆಚ್ಚು 
ಸಕ್ರಿಯರಾಗಿ ವರ್ತಿಸಬೇಕಾದ ಅಗತ್ಯತೆಯನ್ನು ಪ್ರಚೋದಿಸಲು 
ಇಷ್ಟು ಸಾಕಾಗಿತ್ತು. 


ಇಂತಹ ಸಣ್ಣ ಉಪಕ್ರಮಗಳ ಮೂಲಕ ಬದಲಾವಣಿಯನ್ನು ತಂದ 
ಅನೇಕ ಇತರ ಉದಾಹರಣೆಗಳೂ ಇವೆ. 


ವಿವಾಹ ಕಾರ್ಯಕ್ರಮಪೊಂದರಲ್ತ್ಲ., ಊಟದ ನಂತರ ಜನರು 
ತಮ್ಮ ಕೈ ತೊಳೆದು ನಲ್ಲಯನ್ನು ಮುಚ್ಚದೆ ಹಾಗೆಯೇ ಬಟ್ಟು 
ಹೋಗುತ್ತಿರುವುದನ್ನು ವಿಮಲಾ ಗಮನಿಸಿದಳು. ಅವಳು ಅಲ್ಲೇ 
ನಿಂತಳು ಹಾಗು ನಲ್ಲಯನ್ನು ಬಳಸಿದ ನಂತರ ಅದನ್ನು ಮುಚ್ಚ 
ಹೋಗುವಂತೆ ಎಲ್ಲರನ್ನು ವಿನಂತಿಸಿದಳು. 


ವಾಹನ ಚಲಾಯುಸುವಾಗ ಹೆಲ್ಕಟ್‌ ಧರಿಸುವಂತೆ ತನ್ನ 
ತಂದೆಯ ಮನಪವೊಆಸುವಲ್ಲ ಭಾವನಾ ಯಶಸ್ತಿಯಾದಳು. 


ವಾಹನ ಚಾಲನಾ ಪರವಾನಗಿ ಪಡೆಯುವ ತನಕ ಸ್ಲೂಟರ್‌ 
ಚಲಾಲುಸದಂತೆ ತನ್ನು ಅಕ್ಕನನ್ನು ಮನಪವೊಲಅಸುವಲ್ಪ ಶೃತಿ 
ಯಶಸಪ್ಲಿಯಾದಳು. 


ತನ್ನ ಗೆಳತಿ ಬಾಲ್ಲನಿಬುಂದ ಕಾಗದದ ತ್ಯಾಜ್ಯಗಳನ್ನು 
ಎಸೆಯುತ್ತಿರುವುದನ್ನುಜೀಜ ನಾಜ್‌ ನೋಡಿದಳು. ಅದನ್ನು ಆಕೆ 
ಆಯ್ದುಕೊಂಡು ತನ್ನ ಗೆಳತಿ ಬಆ ಹೋಗಿ ಹಿಂದಿರುಗಿಸಿದಳು 
ಮತ್ತೆ ಅದನ್ನು ಜಸಾಡದಂತೆ ನೋಡಿಕೊಂಡಳು. 


ಅಬ್ದುಲ್‌ ಇಡೀ ರಾತ್ರಿ ತನ್ನ ಘಫೋನ್‌ಅನ್ನು ಚಾರ್ಜ್‌ 
ಮಾಡುವುದನ್ನು ನಿಲ್ಲಸಿದ ಹಾಗು ಇದೇ ರೀತಿ ಮಾಡುವಂತೆ 
ತನ್ನ ಪೋಷಕರಿಗೂ ಮನಪೊಆಸಿದ. ಈ ವಿಧಾನಹಾಗು 
ವಿದ್ಯುತ್‌ ಉಳಸುವ ಇತರ ವಿಧಾನಗಳನ್ನು ಅಳವಡಿಸುವ 
ಮೂಲಕ ಅನೇಕ ವಿದ್ಯಾರ್ಥಿಗಳು ತಮ್ಯ ಮಾಸಿಕ ವಿದ್ಯುಚ್ಛಕ್ತಿ 
ಜಲ್‌ನಲ್ಪ ಸುಮಾರು ರೂ.3೦೦ರಷ್ಟು ಉಳತಾಯ ಮಾಡಿದರು! 


ಒಂದು ಮಗುವನ್ನು ಕೆಲಸಕ್ಕೆ ಇಟ್ಟಿರುವುದನ್ನು ಹಾಗು ಆ 
ಮಗುವಿಗೆ ಥಳಸುತ್ತಿರುವುದನ್ನು ಕೀರ್ತಿ ಗಮನಿಸಿದಳು. ತನಗೆ 
ನೆನಪಿದ್ಧ ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಆಕೆ ಕರೆ ಮಾಡಿದಳು 
ಹಾಗು ಅಧಿಕಾರಿಗಳು ಆ ಮಗುವನ್ನು ರಕ್ಷಿಸಿದಾಗ ಆಕೆಯ 
ಖುಶಿಗೆ ಪಾರವೇ ಇರಲಲ್ಲ. 


ಕೋಮಲ್‌ ತನ್ನು ತಾಯುಯ ಶಾಪಿಂಗ್‌ಗಾಗಿ ಬಟ್ಟೆಯ 
ಚೀಲವನ್ನು ಹೊಲದಳು. ತನ್ನ ಮಗಳ ನೈಪುಣ್ಯತೆಯ ಬಗ್ದೆ 
ತಾಂಂಯಮಿ ಅಭಿಮಾನಪಟ್ಟರು ಮಾತ್ರವಲ್ಲದೆ ಅವರು 
ಶಾಪಿಂಗ್‌ಗೆ ಹೋಗುವಾಗ ಅದೇ ಚೀಲವನ್ನು ಬಳಸಿದರು. 
ಹೀಗೆ ಕೋಮಲ್‌ ಕನಿಷ್ಠ ಒಬ್ಬ ವ್ಯಕ್ತಿಯಾದರೂ ಪ್ಲಾಸ್ಟಿಕ್‌ 
ಚೀಲಗಳನ್ನು ಬಳಸುವುದನ್ನು ಪರಿಣಾಮಕಾರಿಯಾಗಿ 
ತಡೆದಳು. 


ಗಣೇಶನ ಮೂರ್ತಿಗಳಲ್ಲ ಬಳಸುವ ವಿಷಕಾರಿ ಬಣ್ಣಗಳು 
ನೀರಿನ ಮೇಲೆ ಜೀರುವ ದುಷ್ಟರಿಣಾಮಗಳಂದ ಚಿಂತಿತಳಾಗಿದ್ದ 
ಸ್ವಾತಿ. ಗಣೇಶ ಹಬ್ಬದ ಸಂದರ್ಭದಲ್ಲ ಆವೆಮಣ್ಣಿನ 
ಮೂತ್ತಿೀಯನ್ನು ಬಳಸಿದಳು ಹಾಗು ಒಂದು ಬಕೆಟ್‌ ನೀರಿನಲ್ಪ 
ಈ ಮೂರ್ತಿಯನ್ನು ವಿಸರ್ಜಸಿದಳು ಮತ್ತು ನೀರನ್ನು 
ಉದ್ಯಾನವನಕ್ಕೆ ಬಳಸಿದಳು. 


ಸಂತೋಷ್‌ ಒಂದು ರಟ್ಟನ ಪೆಟ್ಟದೆಯನ್ನು ಬಳಸಿಕೊಂಡು, 
ಶಾಲೆಯಲ್ಲ ಸ್ವಾತಂತ್ಯ ದಿನಾಚರಣೆಯಂದು ವಿತರಿಸಿದ 
ಚಾಕಲೇಟ್‌ ಪೇಪರ್‌ಗಳನ್ನು ಸಂಗ್ರಹಿಸಿದನು. 


ಅನಿಲ್‌ ಮನೆಗೆ ಹೋಗುವಾಗ, ಇಬ್ಬರು ವ್ಯಕ್ತಿಗಳು ಪ್ಲಾಸ್ಟಿಕ್‌ 
ಚೀಲದಲ್ಲ ತ್ಯಾಜ್ಯವನ್ನು ಕೊಂಡೊಯ್ಯುತ್ತಿರುವುದನ್ನು 
ಗಮನಿಸಿದ. ಅವರು ಆ ತ್ಯಾಜ್ಯವನ್ನು ಕಾಲುದಾರಿಯ ಬಳ 
ಎಸೆಯುವವರಿದ್ದರು. “ಇದು ನಿಮ್ಮದೇ ನಗರ, ಈ ರೀತಿ 
ಮಾಡಚಬೇಡಿ' ಎಂದು ಧೈರ್ಯದಿಂದ ಹೇಳದ ಅನಿಲ್‌, ಅವರು 
ತ್ಯಾಜ್ಯವನ್ನು ಬಸಾಡದಂತೆ ತಡೆದ. ಅವರು ಬೆದರುತ್ತಾ 
ತ್ಯಾಜ್ಯದೊಂದಿಗೆ ವಾಪಸ್‌ ಹೋದರು. ಈ ಯಶಸ್ಥಿನಿಂದ 
ಪುಕಕಿತನಾದ ಅನಿಲ್‌, ಅನೇಕ ಜನರು ರಸ್ತೆಯಲ್ಲ ಕಸ 
ಬಸಾಡದಂತೆ ತಡೆದ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


73 


74 


ಸಾಕಷ್ಟು ವಾಹನಗಳು ವೇಗದಲ್ಲ ಸಾಗುವ, ಶಾಲೆಯ ಹೊರಗಿನ 
ರಸ್ತೆಯಲ್ಲವೇಗನಿಯಂತ್ರಕಗಳನ್ನು ಮತ್ತು ಎಚ್ಚರಿಕೆ ಫಲಕಗಳನ್ನು 
ಹಾಕಿಸಿದ್ದು. ಬಹುಶಃ ಪಿ.ಎಂ.ಸಿ.ಎ ಕ್ಷಬ್‌ ಸದಸ್ಯರ ಅತಿದೊಡ್ಡ 
ಸಾಧನೆ. ಇದಕಾಗಿ ಇವರು ಸಂಚಾರಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಅವರ 
ಮನವೊಅಸಬೇಕಾಲಯುತು. "ಮಕ್ಕಳಾದ ನೀವೇ ದ್ವಿಚಕ್ರ 
ವಾಹನಗಳನ್ನು ವೇಗವಾಗಿ ಚಲಾಲಯುಸುತ್ತೀರಿ' ಎಂದು ಈ 
ಇನ್ಸ್‌ಪೆಕ್ಟರ್‌ ಹೇಳದಾಗ, "ಇಲ್ಲ ಸರ್‌. ನಾವು ಸಿ.ಎಂ.ಸಿ.ಎ ಸದಸ್ಯರು. 
ವಾವು ದ್ವಿಚಕ್ರ ವಾಹನಗಳನ್ನು ಚಲಾಲಯುಸುವುದಿಲ್ಲ. ಏಕೆಂದರೆ ನಮ್ಮ 
ಬಳ ವಾಹನ ಚಾಲನಾ ಪರವಾನಗಿ ಇಲ್ಲ' ಎಂದು ಅಭಮಾನದಿಂದ 
ಹೇಆದರು. ಈ ವಿಷಯವನ್ನು ಕೇಳದ ನಂತರ ನನ್ನು ಅಭಿಮಾನ 
ದುಪ್ಪಟ್ಲಾಯುತು. ವೇಗನಿಯಂತ್ರಕಅಳವಡಿಸಬೇಕಾದರೆ ಪುರಸಭೆ 
ಅಧಿಕಾರಿಗಳು ಮತ್ತು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಕೆ(ಬ.ಚ.ಎಂ.ಪಿ)ಯ ಜೊತೆ ಚರ್ಚಿಸಬೇಕಿತ್ತು. ಅವರು 
ಕನ್ನಡದಲ್ಲ ಸುಂದರವಾಗಿ ಅರ್ಜಯನ್ನು ಬರೆಯಲು ಕಲಅತರು. 
ಇದಕ್ಕೆ ಇವರಿಗೆ ಅಧಿಕಾರಿಯ ಶ್ಲಾತನೆಯೂ ವ್ಯಕ್ತವಾಯುತು. ಅಲ್ಲದೆ 
ವೇಗನಿಯಂತ್ರಕಗಳನ್ನು ಅಳವಡಿಸುವ ತನಕ ಅಧಿಕಾರಿಯನ್ನು 
ವಿನಂತಿಸಲು ಅವರ ಕಚೇರಿಗೆ ಪದೇಪದೇ ಭೇಟ ನೀಡಿದರು. 


ನಾನು ಈ ಹಿಂದೆಯೇ ಉಲ್ಲೇಖಸಿದಂತೆ, ಆಹಾರವನ್ನು ಹಾಳು 
ಮಾಡದೆ ಇರುವುದು, ಎಲ್ಲೆಂದರಲ್ಲ ಕಸ ಜಸಾಡದೆ ಇರುವುದು. 
ಮುಂತಾದ ಸಾಮಾನ್ಯ ವಿಚಾರಗಳಲ್ಲ ಈ ಎಳೆಯ, ಸಕ್ರಿಯ 
ನಾಗರಿಕರು ಪ್ರಾಥಮಿಕ ಶಾಲಾ ಮಕ್ಷಳಗೆ ಮಾರ್ಗದರ್ಶನ ನೀಡಲು 
ಪ್ರಾರಂಭಸಿದಾಗ, ಹಿರಿಯ ಮಕ್ಷಳಗಿಂತಲೂ ಶೇ ಮಕ್ಷಕಲ್ಪ 
ಅತ್ಯುತ್ತಮ ಮತ್ತು ಶೀಘ್ರ ಫಅತಾಂಶ ಬರುತ್ತದೆ ಎಂಬುದನ್ನು 
ಗಮನಿಸಿದೆ. ಎಳೆಯ ಮಗುವೊಂದು ಇನ್ನೊಬ್ಬ ಮಗುವಿಗೆ, 
“ಹೇಯ್‌, ಕಸದಬುಟ್ಟಯ ಹೊರಗಡೆ ನಿನ್ನು ಪೆನ್ನಿಲ್‌ಅನ್ನು ಮೊನಚು 
ಮಾಡಬೇಡ, ನೆಲವು ಕೊಳೆಯಾಗುತ್ತದೆ. ಪೆನ್ಸಿಲ್‌ಅನ್ನು ಯಾವ 
ಸ್ಥಳದಲ್ಲ ಮೊನಚು ಮಾಡಬೇಕು ಎಂಬುದನ್ನು ಅಕ್ಕ ಹೇಳದ್ದು ನೀನು 
ಕೇಆಸಿಕೊಳ್ಳಲಅಲ್ಲವೇ?' ಎಂದು ಹೇಳದ್ದನ್ನು ನಾನು ಕೇಳಆಸಿಕೊಂಡೆ. 
ಶಿಕ್ಷಕರು ಮತ್ತು ಹಿರಿಯರನ್ನು ಆರಾಧಿಸುವ ಮತ್ತು ಅವರು 
ಹೇಳದಂತೆ ಮಾಡುವ ಎಳೆಯ ಮಕ್ಕಳ ಈ ಪ್ರವೃತ್ತಿಯು. ಉತ್ತಮ 
ಪೌರತ್ವದ ಮೌಲ್ಯಗಳನ್ನು ಬತ್ತುವ ಜೊತೆಗೆ ಅನುಕೂಲಕರ- 
ವಾಗಿಯೂ ಕೆಲಸ ಮಾಡುತ್ತದೆ. 


ಚಾರ್ಲ್‌ಕಿಂಗ್ಲಿ ಅವರ "ವಾಟರ್‌ ಬೇಜಸ್‌'ನಿಂದ ಪಡೆದ ಒಂದು 
ಮೂಲಭೂತ ಪರಿಕಲ್ಪನೆಯನ್ನು ಕೇಂದಬಂದುವಾಗಿ ಪರಿಗಣಿಸ- 
ಬಹುದಾಗಿದೆ: "ಇತರರು ನಿಮ್ಯ ಜೊತೆ ಹೇಗೆ ವರ್ತಿಸಬೇಕು ಎಂದು 
ನೀವು ಇಚ್ಛಸುತ್ತೀರೊ, ನೀವೂ ಅದೇ ರೀತಿ ಮಾಡಿ.' ಉದಾಹರಣೆಗೆ, 
ಒಂದು ವೇಳೆ ಬೇರೆ ಯಾರಾದರೂ ಶೌಚಾಲಯವನ್ನು ಹೊಲಸು 
ಮಾಡಿ ಹಾಗೆಯೇ ಒಟ್ಟರೆ ಅಥವಾ ಗೇಟ್‌ನ ಹೊರಗಡೆ ತ್ಯಾಜ್ಯವನ್ನು 
ಜಸಾಡಿದರೆ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಕೇಳ, ಕ್ರಿಯೆಗಳ 
ಕುರಿತು ಪರ್ಯಾಲೋಚನೆ ಮಾಡುವಂತೆ ಪ್ರೇರೇಪಿಸಬೇಕು. 
ಎಳೆಯ ಮಕ್ಕಳು ಮನಃ-ಪೂರ್ವಕವಾಗಿ ಮಾಡಬಹುದಾದ ಮತ್ತು 
ಶಾಲೆಯಲ್ಲಿ ಶಿಕ್ಷಕರು ಚರ್ಚಿಸಬಹುದಾದ ಕೆಲವು ಸರಳ 
ಚಟುವಟಕೆಗಳನ್ನು ಈ ಕೆಳಗೆ ನೀಡಲಾಗಿದೆ: 


* ಹಲ್ಲುಜ್ಜುವಾಗ ನಲ್ಲಯನ್ನು ಮುಚ್ಚುವುದು (ಮತ್ತು ಕುಟುಂಬದ 
ಇತರ ಸದಸ್ಯರಿಗೂ ಇದೇ ರೀತಿ ಮಾಡಲು ಹೇಳುವುದು). 


*ಮಕ್ಷಳ ಗುರುತನ್ನು ಕಾಪಾಡುವ ಉದ್ದೇಶದಿಂದ ಹೆಸರುಗಳನ್ನು ಬದಲಾಲಯುಸಲಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


* ಮನೆಯಲ್ಲ ಅನಗತ್ಯವಾಗಿ ತಿರುಗುತ್ತಿರುವ ಫ್ಯಾನ್‌ಗಳು 
ಅಥವಾ ಉರಿಯುತ್ತಿರುವ ದೀಪಗಳನ್ನು ಆರಿಸುವುದು. 


* ರಾತ್ರಿಯಿಡೀ ಎಲೆಕ್ಟ್ರಾನಿಕ್‌ ಉಪಕರಣಗಳನ್ನು ಚಾರ್ಜ್‌ 
ಮಾಡದಂತೆ ಹಿರಿಯ ಸಹೋದರ-ಸಹೋದರಿಯರು ಮತ್ತು 
ಪೋಷಕರನ್ನು ವಿನಂತಿಸುವುದು. 


p ತ್ಯಾಜ್ಯವನ್ನು ಪ್ರತ್ಯೇಕಿಸಿ ಪುರಸಭೆಯ ಕಾರ್ಮಿಕರಿಗೆ 
ಹಸ್ಹಾಂತರಿಸುವುದು ಹಾಗು ಯಾವ ಕಾರಣಕ್ಕೂ ಇದನ್ನು 
ಜದಿಯಲ್ಲ ಅಥವಾ ಖಾಲ ನಿವೇಶನದ ಎಸೆಯದಂತೆ 
ನೋಡಿಕೊಳ್ಳುವುದು. 


* ಪಿಹಿತಿಂಡಿಗಳ ಅಥವಾ ಸ್ನ್ಯಾಕ್ಸ್‌ ಗಳ ಹೊದಿಕೆಗಳನ್ನು 
ಜದಿಯಲ್ಲ ಅಥವಾ ನೆಲದ ಮೇಲೆ ಬಸಾಡದೆ ಇರುವುದು: 


ಕಸದ ಬುಟ್ಟಿಯಲ್ಲಯೇ ಅವುಗಳನ್ನು ಹಾಕುವುದು. 


*  ಮನೆಗೆಲಸದವರು ಮತ್ತು ಪುರಸಭೆ ಕಾರ್ಮಿಕರು ಸೇರಿದಂತೆ 
ಎಲ್ಲರ ಜೊತೆ ಗೌರವದಿಂದ ಮಾತನಾಡುವುದು. 


* ಬೇಸಿಗೆ ಕಾಲದಲ್ಲ ಹಕ್ಕಿಗಳಗಾಗಿ ಒಂದು ಸಣ್ಣತಟ್ಲೆಯಲ್ಲ 
ನೀರನ್ನು ಇಡುವುದು. 


* ಶಾಪಿಂಗ್‌ಗಾಗಿ ಪೋಷಕರು ಮನೆಯಿಂದ ಹೊರ 
ಹೋಗುವಾಗ ಅವರು ಚೀಲವನ್ನು ತೆಗೆದುಕೊಂಡು 
ಹೋಗುವಂತೆ ನೆನಪಿಸುವುದು. ಇದನ್ನು ಕೋವಿಡ್‌ಗೆ 
ತಕ್ಷುದಾದ ಅಭ್ಯಾಸಕ್ಸೂ ವಿಸ್ತರಿಸಬಹುದು. ಮನೆಯಿಂದ 
ಹೊರಹೋಗುವ ಮೊದಲು ಎಲ್ಲರೂ ಮುಖಗವುಸನ್ನು 

ಧರಿಸುವಂತೆ ನೆನಪಿಸುವುದು, ಮನೆಗೆ ಮರಳದ ನಂತರ 

ಕೈಗಳನ್ನು ಸಾಬೂನಿನಿಂದ ತೊಳೆಯುವುದು ಇತ್ಯಾದಿಗಳನ್ನು 


ಸೇರ್ಪಡೆಗೊಆಸಬಹುದು. 


* ವಾಹನ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಲಯುಸದಂತೆ 
ಹಾಗು ದ್ವಿಚಕ್ರ ವಾಹನ ಚಲಾಯುಸುವಾಗ ಕಡ್ಡಾಯವಾಗಿ 
ಹೆಲ್ಕೆಟ್‌ ಧರಿಸುವಂತೆ ತಮಗಿಂತ ಹಿರಿಯ ಸಹೋದರ- 
ಸಹೋದರಿಯರಿಗೆ ವಿನಂತಿಸುವುದು. 


ಇಂತಹ ಅನೇಕ ಚಟುವಟಕೆಗಳನ್ನು ಕುರಿತು ಯೋಚಿಸಬಹುದು. 
ಅಲ್ಲದೆ ಎಳೆಯ ಮಕ್ಷಳು ತಾವಾಗಿಯೇ ಅಭಿವ್ಯಕ್ತಿಗೊಆಸಲು ಹಾಗು 
ತಮ್ಮ ಅನುಭವಗಳ ಕುರಿತು ಮಾತನಾಡಲು ಉತ್ತೇಜಸಿದರೆ, 
ಅವರು ಮಾಧ್ಯಮಿಕ ಶಾಲೆಗೆ ತಲುಪಿದ ಮೇಲೆ ಇದು ಅವರಲ್ಲ 
ಇನ್ನಷ್ಟು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಈ ಎಳೆಯ ಮಕ್ಷಳು 
ಹದಿಹರೆಯವನ್ನು ತಲುಪುವ ಹೊತ್ತಿಗೆ, ಸರಿಯಾದ ದಿಶೆಯಲ್ಲರುವ 
ಪೌರತ್ವದ ವರ್ತನೆಗಳು ಮತ್ತು ಅಭ್ಯಾಸಗಳು ಅವರಲ್ಲ ಭದವಾಗಿ 
ಬೇರೂರಿರುತ್ತವೆ. 


ರಾಧಿಕಾ ರಾಜ್‌ನಾರಾಯಣ್‌ ಅವರು ಎಂಡೋಕ್ರೈನೋಲಜಯಲ್ಲ ಸ್ನಾತಕೋತ್ತರ ಪದವೀಧರರಾಗಿದ್ದು, ವ್ಯವಹಾರ 
ನಿರ್ವಹಣಿಯಲ್ಲ ಡಿಪ್ಲೊಮಾವನ್ನು ಪಡೆದಿದ್ದಾರೆ. ಅವರು ರಾ ಡೆಲ್‌ ಎಲೆಕ್ಟ್ರಾನಿಕ್ಸ್‌ ಪ್ರೈವೇಟ್‌ ಅಮಿಟಿಡ್‌ನ ಸಹಸಂಸ್ಥಾಪರು 
ಮತ್ತು ನಿರ್ದೇಶಕರು (ಸೇಲ್‌ ಮತ್ತು ಮಾರ್ಕೆಟಂಗ್‌) ಆಗಿದ್ದಾರೆ. ಅವರು ಪೌರ ವಿಚಾರಗಳ ಕುರಿತು ಹಾಗು ಎಳೆಯ 
ಮಕ್ಷಳಲ್ಲ ಪೌರತ್ವದ ಮೌಲ್ಯಗಳನ್ನು ಜಅತ್ತುವ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿದ್ದಾರೆ. ರಾಧಿಕಾ ಅವರು ಭಾರತೀಯ 
ಶಾಸ್ತ್ರೀಯ ಸಂಗೀತ ಹಾಡುಗಾರತ್ತಿಯೂ ಆಗಿದ್ದಾರೆ. ಹರಿಯ ವೀಣಾವಾದಕರೂ ಆಗಿರುವ ಇವರು. ಅನೇಕ ಸಂಗೀತ 
ಕಚೇರಿಗಳಲ್ಲ, ರೇಡಿಯೋ ಮತ್ತು ಟ.ವಿಯಲ್ಲ ತನ್ನ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಹಿರಿಯರ ಆರೈಕೆಯಲ್ಲ ಪರಿಣತಿ 
ಹೊಂದಿರುವ ಇವರು, ಈ ಕ್ಷೇತ್ರದಲ್ಲ ಎರಡು ದಶಕಗಳ ಸಮೃದ್ಧ ಅನುಭವವನ್ನು ಹೊಂದಿದ್ದಾರೆ. ಅವರನ್ನು 


radhika.r2@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಪನ್‌ ಮೆಂಡೋನ್ಸಾ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


75 


